nm 
sy re INO. UFAR/D1/0oND/ LULI-UFAR OFLU UELL OENV RULCDS-UFAR (LOMpuler NO. 041 


* ‘£A/602982 
4 3 
ಡ್‌ 


5 


ಕರ್ನಾಟಕ ವಿಧಾನ ಪರಿಷತು 


ಶ್ರೀ . ಆರ್‌.ಬಿ.ತಿಮ್ಮಾಪೂರ (ವಿಧಾನ ಸಭೆಯಿಂದ 


ಚುನಾಯಿತರಾದವರು) 
2. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1141 
3. ಉತ್ತರಿಸಬೇಕಾದ ದಿನಾಂಕ 23-12-2021 
4. ಉತ್ತರಿಸುವ ಸಚಿವರು ಮುಖ್ಯ ಮಂತ್ರಿಗಳು 


(ಅ) ರಾಜ್ಯದಲ್ಲಿ ಪರಿಶಿಷ್ಠ ಅತಿ" ಮತ್ತು 


ಪರಿಶಿಷ್ಠ ವರ್ಗಗಳವರಿಗೆ 
ಮೀಸಲಾತಿ ಕಾಯ್ದೆ 
ಅನುಷ್ಪಾನಗೊಳಿಸಿದ ತರುವಾಯ ಎಲ್ಲಾ 
ಇಲಾಖೆಗಳಲ್ಲಿ ಮುಂಬಡ್ತಿ ವಂಚಿತರಿಗೆ ಪುನ: 
ಬಡ್ತಿ ಅವಕಾಶಗಳು ದೊರೆತಿವೆಯೇ ಎಂಬ 


ಬಡ್ತಿಯಲ್ಲಿ 


2018ನ್ನು 


ಆ) ಕಾಯ್ದೆ ಅನುಷ್ಟಾನದ ನಂತರವೂ ಕೆಲವು 
ಅನಗತ್ಯ  ಗೊಂದಲಗಳಿಂದಾಗಿ ಬಡ್ತಿ 
ವಂಚಿತರಾಗಿ ನ್ಯಾಯಾಲಯದ ಮೊರೆ 
ಹೋಗಿರುವ ಪ್ರಕರಣಗಳ ಸಂಖ್ಯೆ ಎಷ್ಟು; 
(ವಿವರಗಳನ್ನು ಒದಗಿಸುವುದು) 


(ಇ) ಸರ್ವೋಚ್ಚ 


ನ್ಯಾಯಾಲಯದ 
ಆದೇಶದಂತೆ ಹಾಗೂ ಮುಂಬಡ್ತಿಯಲ್ಲಿ 


ಕಾಯ್ದೆಯಂತೆ 
ವಹಿಸದಿರುವ ಇಲಾಖೆಗಳಾವುವು; 


ಕ್ರಮ 


' ಬಡ್ತಿಯಲ್ಲಿ" ಮೀಸಲಾತಿ ಕಾಯ್ದೆ 2018ನ್ನು 
ಅನುಷ್ಠಾನಗೊಳಿಸಿದ ತರುವಾಯ ಎಲ್ಲಾ ಇಲಾಖೆಗಳಲ್ಲಿ 
ಮುಂಬಡ್ತಿ ವಂಚಿತರಿಗೆ ಪುನ: ಬಡ್ತಿ ಅವಕಾಶಗಳು 
ದೊರೆತಿರುವ ಕುರಿತಾದ ವರದಿಯನ್ನು ಆಡಳಿತ 
ಇಲಾಖೆಗಳಿಂದ ಪಡೆಯಲಾಗಿದೆ. 


ಈ ಕೆಳಕಂಡ 3 ಇಲಾಖೆಗಳಲ್ಲಿ ನ್ಯಾಯಾಲಯ 
ಪ್ರಕರಣಗಳು ಬಾಕಿ ಇರುತ್ತವೆ. 

1 ತೋಟಗಾರಿಕೆ ಇಲಾಖೆ (ಹಾಪ್‌ಕಾಮ್ಸ್‌) 

2. ಇಂಧನ ಇಲಾಖೆ (ಕೆ.ಪಿ.ಟಿ.ಸಿ.ಎಲ್‌) 

3. ನಗರಾಭಿವೃದ್ಧಿ ಇಲಾಖೆ (ಬಿ.ಬಿ.ಎಂ.ಪಿ) 


ಆಡಳಿತ ಇಲಾಖೆಗಳು ನೀಡಿರುವ ಮಾಹಿತಿಯನ್ವಯ 
ಇಲಾಖೆಗಳಲ್ಲಿ ಕರಡು ಮತ್ತು ಅಂತಿಮ ಜೇಷ್ಠತಾ 
ಪ್ರಕಟಿಸಲಾಗಿರುತ್ತದೆ. 
ಪ್ರಕರಣಗಳು 
ಕೆಲವು ಇಲಾಖೆಗಳಲ್ಲಿ ಕೆಲವು 
ವೃಂದದ ಜೇಷ್ಠತಾ ಪಟ್ಟಿಗಳನ್ನು ಪ್ರಕಟಿಸುವುದು ಬಾಕಿ 
ಇರುವುದು ಗಮನಕ್ಕೆ ಬಂದಿರುತ್ತದೆ. 


ಆದಾಗ್ಯೂ 


ಬಾರಿ 


ನಿಯಮಗಳು-ವಿಶೇಷ  ಕೋಶ)ಯು ಈಗಾಗಲೇ 
ದಿನಾಂಕ:27.02.2019, 15.05.2019ರ ಆದೇಶಗಳನ್ವಯ 
ಹಾಗೂ ಸರ್ಕಾರದ ಕಾರ್ಯದರ್ಶಿಯವರಿಂದ 
ಹೊರಡಿಸಲಾದ ದಿನಾಂಕ:೦6.11.2019, 31.01.2020ರ 


ಮತ್ತು ಸರ್ಕಾರದ ಜಂಟಿ ಕಾರ್ಯದರ್ಶಿಯವರಿಂದ 


2 


Generated from eOffice by G JAGADEESHA, CMO-JS(6J), JOINT SECREATRY, CMO on 14/12/2021 07:33 PM 


r 


A } PHS MO LINED SNAD/ LULI-UFAR DFU UCLL OCNV RULCO-UPANR (LOMputer No. 041೨೨೨) 


ಹೊರಡಿಸಲಾದ ದಿನಾಂಕ;೦6.02.2020, ೦7.೦5.2020, 
21.08.2020ರ ಅರೆ ಸರ್ಕಾರಿ ಪತ್ರಗಳ ಮೂಲಕ ವರದಿ 
ಪಡೆಯಲಾಗಿದೆ. 


ಕಡತ ಸಂಖ್ಯೆ: ಸಿಆಸುಇ 51 ಎಸ್‌ಆರ್‌ಎಸ್‌ 2021 


(ಬಸವರಾಜ ಬೊಮ್ಮಾಯಿ) __ 


ಮುಖ್ಯಮಕೆತ 


3 


3enerated from eOffice by G JAGADEESHA, CMO-S(GJ), JoiNT SECREATRY, CMO on 14/12/2021 07:33 PM 


